ಪರಿಸರದ ಅರಿವಿಗೆ ರಂಗಭೂಮಿಯ ಆಸರೆ 


ರಾಜ್‌ಕುಮಾರ್‌ ರಜಕ್‌ 


ರಂಗಕಲೆಯು ತರಗತಿಯೊಳಗೆ ಎಲ್ಲರನ್ನೂ ಒಳಗೊಳ್ಳುವ 
ಒಂದು ವಾತಾವರಣವನ್ನು ನಿರ್ಮಿಸುವುದರೊಂದಿಗೆ, 
ಮಾಡುತ್ತಾ ಕಅಯುವುದನ್ನು (learning-by-doing) 
ಸುಗಮಗೊಳಸಲು ಇರುವ ಒಂದು ಶಕ್ತಿಯುತ 
ಮಾಧ್ಯಮವಾಗಿದೆ. ಒಂದು ಮಗು ಸ್ವತಃ ಏನನ್ನಾದರೂ 
ಸಾಧಿಸುತ್ತದೆಯೋ ಆಗ ಸಾಮಾಜಕ ಜೀವನದ 
ವಿಷಯಗಳೊಂದಿಗೆ ತೊಡಗಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ 
ಅದು ತನ್ನದೇ ವಿಶಿಷ್ಟ ರೀತಿಯಲ್ಲ ತನ್ನನ್ನು 
ಅಭವ್ಯಕ್ತಿಗೊಳಸಿಕೊಳ್ಳುತ್ತದೆ. ನಾಟಕವೆಂದರೆ ತನ್ನದೇ 
ವೈಯಕ್ತಿಕ ಹಿನ್ನೆಲೆಬುಂದ ಸನ್ನಿವೇಶಗಳ ಒಳಹೊಕ್ಕು ತನ್ನದೇ 
ಕಲ್ಪ್ಲನೆಗಳಗೆ ಅದನ್ನು ಹೊಂದಿಸಿ ವಾಸ್ತವ ಜಗತ್ತಿನಲ್ಲ ಆ 
ಸಂಬಂಧಗಳನ್ನು ಅನ್ವಯುಸುವುದು. ಪರಿಸರ ಅಧ್ಯಯನದ 
ವಿಷಯ 'ಪಾಂಡ್‌ ಇನ್‌ದ ಕ್ಲಾಸ್‌ ರೂಮ್‌' ಬಣ್ಣೆ ಕೆಲಸ 
ಮಾಡುವಾಗ ನಮಗೆ ಇದು ನಿಚ್ಚಕವಾಯುತು. ಗ್ರಾಮದಲ್ಲನ 
ಕೊಳಪೊಂದರ ನಿರ್ವಹಣಿಯಲ್ಲ ಸಾಮಾಜಕ ಮತ್ತು 
ಆಡಳತಾತ್ಯಕ ಸಂಸ್ಥೆಗಳ ಮತ್ತು ನಾಗರೀಕರ ಪಾತ್ರ ಹಾಗೂ 
ಜವಾಬ್ದಾರಿಗಳನ್ನು ಪಾತ್ರಾಭಿನಯದ ಮೂಲಕ ಮಕ್ಕಳು 
ವಿಚಾರಣಿ ನಡೆಸಿದರು. ನಾಲ್ಕನೇ ತರಗತಿಯ ಒಂದು 
ಯೋಜನೆಯ ಮಾದರಿಯು ಇಲ್ಲದೆ. ಸ್ಥಳೀಯ ನೀರಿನ 
ಮೂಲವಾದ ಕೊಳದ ಬಗ್ದೆ ಇಲ್ಲ ಅಭಿನಯುಸಲಾಗಿದೆ. ಈ 
ಚಟುವಟಕೆಯಲ್ಲ ಕೆಳಗಿನ ಅಂಶಗಳನ್ನು ಪರಿಶೀಆಸಲಾಗಿದೆ. 


1. ನೀರಿನ ಲಭ್ಯತೆ ಮತ್ತು ಅದರ ವಿತರಣೆಯನ್ನು ಒಂದು 
ಮೂಲ ಅಗತ್ಯವಾಗಿ ಗುರುತಿಸುವುದು 


2. ತಮ್ಮ ನೆರೆಹೊರೆಯಲ್ಲ ಒಂದು ಕೊಳದ (ನೀರಿನ ಮೂಲ) 
ಅಗತ್ಯತೆಯನ್ನು ಅರಿಯುವುದು ಮತ್ತು ಅದರ ಸಮಾಜೋ 
ಸಾಂಸ್ಕೃತಿಕ ಹಿನ್ನೆಲೆ (socio-cultural Context) 


ಪೂರ್ವಾನುಭವದ ಅಡಿಪಾಯ 


ರಂಗಚಟುವಟಕೆಯ ಆಟಗಳಗೆ ಮಕ್ಕಳು ಈ ಹಿಂದೆಯೇ 
ಪರಿಚತರಾಗಿದ್ದರು ಮತ್ತು ಸ್ಥಳೀಯ ಘಟನೆಗಳನ್ನು 
ಉತ್ತಮಪಡಿಸಿ, ಅದನ್ನು ಅಭನಲಯುಸಿ. ಸಣ್ಣಪುಟ್ಟ ಘಟನೆಗಳ೦ದ 
ಹೇಗೆ ನಾಟಕಗಳನ್ನು ಕಟ್ಟಬಹುದು ಎಂದು ಈ ಮಕ್ಕಳು 
ತಿಆದಿದ್ದರು. ಸಣ್ಣಕಥೆಗಳನ್ನು ವಿವಿಧ ಸನ್ನಿವೇಶಗಳನ್ನಾಗಿ 
ವಿಭಜಸಿ ಅವನ್ನು ಸ್ಥಿರ ಚಿತ್ರಗಳನ್ನಾಗಿ ಅವರು 
ಪ್ರದರ್ಶಿಸಬಲ್ಲವರಾಗಿದ್ದರು. ಅವರು ಸಣ್ಣ ಮತ್ತು ದೊಡ್ಡ 
ಗುಂಪುಗಳ್ಲ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕೊಳದ 


ಇ 
5 
BR 


ವಿಷಯದಲ್ಲ ಕೆಲಸ ಮಾಡುವಾಗ ಈ ಕೌಶಲವು ಬಹಳ 
ಉಪಯೋಗಕ್ಕೆ ಬಂದಿತು. 


ಕ್ರಿಯಾ ಯೋಜನೆ 


ಹಲವಾರು ಸೆಷನ್‌ಗಕಲ್ಲ ಸಂಗ್ರಹಿಸಿದ ಅನುಭವಗಳು ಮತ್ತು 
ಹಂತಗಳನ್ನು ಇಲ್ಲ ನೀಡಲಾಗಿದೆ. 


ಚಟುವಟಿಕೆಯ ಅವಧಿ! 


ಏನು : ನೀರಿನ ಮೂಲದ ಪರಾಮರ್ಶೆಯನ್ನು ಒಂದು 
ಸಂದರ್ಭದ ಹಿನ್ನೆಲೆಯಲ್ಲ ಮಾಡುವುದು 


ಏಕೆ : ಸ್ಥಳೀಯ ನೀರಿನ ಸರಬರಾಜು ಜೊತೆಗೆ ವಿತರಣಿ ಮತ್ತು 
ಲಭ್ಯತೆಯ ಪ್ರಕ್ರಿಯೆಗಳ ಬಣ್ಣೆ ಮಕ್ಕಳಗೆ ಅರಿವು ಮೂಡಿಸುವುದು 
ಹಾಗೂ ಇವೆರಡರ ಬಗ್ಗೆಯೂ ಅವರು ಕೆಲಸ ಮಾಡುವಂತೆ 
ಹುರಿದುಂಬಸುವುದು.. ಆ ಮೂಲಕ ಅವರು ಸ್ಥಳೀಯ 
ಸಾಮಾಜಕ ಹಿನ್ನೆಲೆಯಲ್ಲ ಅಲ್ಲನ ಜಟಲತೆಗಳನ್ನು ಮತ್ತು ಅದಕ್ಕೆ 
ಹೊಂದಿಕೊಂಡ ಸಮಸ್ಯೆಗಳನ್ನು ಕಂಡುಕೊಳ್ಳುವುದು. 


ಹೇಗೆ : 

1 ಸರ್ಕಲ್‌ ಟೈಮ್‌ನಲ್ಲ ಅಥವಾ ಅಂತಹುದೇ ಮತ್ತೊಂದು 
ಸಮಯದಲ್ಲ ಗುಂಪು ಸಂವಾದವನ್ನು ಆರಂಭಸುವುದು. 
ಅದರಲ್ಲ. ನಮ್ಮ ಮನೆಗಳಗೆ ಉಪಯೋಗಿಸಲು ಬೇಕಾದ 
ನೀರನ್ನು ಯಾರು ತರುತ್ತಾರೆ ಮತ್ತು ಅದು ಎಲ್ಲ೦ದ ಬರುತ್ತದೆ 
ಎಂಬ ವಿಷಯವನ್ನು ಚರ್ಚಿಸುವುದು. ಕಾಗದದ ಹಾಕೆಯಲ್ಪ 
ಅದರ ಸರಳವಾದ ನಕ್ಷೆ ಮತ್ತು ಚಿತ್ರವನ್ನು ರಚಿಸುವುದು. 


2. ಈ ವಿಷಯದ ಬಣ್ಣೆ ಮಕ್ಕಳ ಜೊತೆಗೆ ಮತ್ತೊಂದು ಗುಂಪು 
ಸಂವಾದವನ್ನು ಆಯೋಜಸುವುದು ಮತ್ತು ಈ ಸಲ ನಮ್ಮ 
ಮನೆಗಳಗೆ ನೀರು ಎಲ್ಲಂದ ಬರುತ್ತದೆ ಮತ್ತು ಕುಟುಂಬದ 
ಅದೇ ನಿರ್ದಿಷ್ಟ ವ್ಯಕ್ತಿಯೇ ಏಕೆ ನೀರನ್ನು ತರಲು 
ಹೋಗುತ್ತಾರೆ? ಎಂಬ ವಿಷಯದ ಚರ್ಚೆಗೆ ಗಮನ 
ಹರಿಸುವುದು. 


3. ಮಕ್ಕಳು ರಚಿಸಿರುವ ನಕ್ಷೆ ಮತ್ತು ಚಿತ್ರಗಳ ಬಣ್ಣೆ ತರಗತಿಯಲ್ಲ 
ಸಂವಾದ ನಡೆಸುವುದು. 


4. ಹಳ್ಳಿಯ ನೀರಿನ ಮೂಲಗಳ ಪಟ್ಟ ರಚಿಸುವುದು 


5. ಆ ಪಟ್ಟಯಲ್ಲ 'ಕೊಳ' ಎಂಬ ಪದವನ್ನು ಗುರುತು ಮಾಡಿ 
ಮಕ್ಕಳು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಮತ್ತು 
ಸ್ಥಳೀಯ ನಾಗರೀಕರೊಂದಿಗೆ ಅದರ ಬಧ್ಣೆ ಮಾತನಾಡಿ 
ಹೆಚ್ಚು ವಿಷಯಗಳನ್ನು ತಿಆಯಲು ಹೇಳುವುದು. 


ಫಲಿತಾಂಶಗಳು 


1 ಮಕ್ಕಳೊಂದಿಗೆ ಮಾತನಾಡಿ ಮತ್ತು ಕಪ್ಪು ಹಲಗೆಯ ಮೇಲೆ 
ಆ ಪಟ್ಣಯನ್ನು ಬರೆದು ಹಲವಾರು ಅನುಮಾನಗಳನ್ನು 
ಪರಿಹರಿಸಲಾಲಯುತು. 


ಕೆಲವು ಪ್ರಶ್ನೆಗಳು ಹೀಗಿದ್ದವು: ನೀರಿನ ಮೂಲ ಎಂದರೆ ಏನು? 
ಈ ಪ್ರಶ್ನೆಗೆ ಬಂದ ಉತ್ತರದಿಂದ ಕೆಲವು ಕುಟುಂಬಗಳು 
ಹೊರಗಡೆಯುಂದ ನೀರನ್ನು ತರಬೇಕಾಗಿಲ್ಲ ಏಕೆಂದರೆ ಅವರು 
ಮನೆಯಲ್ಲೇ ಕೊಳವೆಬಾವಿಯನ್ನು ಹೊಂದಿದ್ದಾರೆ ಮತ್ತು ಉಳದ 
ಬಹಳಷ್ಟು ಮಂದಿ ನೀರಿನ ಟ್ಯಾಂಕುಗಳ೦ದ ನೀರನ್ನು ತರುತ್ತಾರೆ 
ಎಂದು ತಿಆದು ಬಂದಿತು. ಮತ್ತೆ ಹಲವು ಮಕ್ಕಳು ತಮ್ಮ ಮನೆಗೆ 
ನೀರನ್ನು ದೂರದಿಂದ ತರಲಾಗುತ್ತದೆ ಮತ್ತು ಸಾಮಾನ್ಯವಾಗಿ 
ಈ ಕೆಲಸವನ್ನು ಅವರ ತಾಲು ಅಥವಾ ಸಹೋದರಿಯರು 
ಮಾಡುತ್ತಾರೆ ಎಂದು ತಿಆಸಿದರು. ಇದು ಮತ್ತೊಂದು ಚರ್ಚೆಗೆ 
ಅನುವು ಮಾಡಿಕೊಟ್ಟತು. ನೀರನ್ನು ತರುವುದು ಏಕೆ ತಾಯುಯ 
ಮತ್ತು ಸಹೋದರಿಯರ ಜವಾಬ್ದಾರಿ? ಇದಕ್ಕೆ ಉತ್ತರವು ಒಂದೋ 
ತಂದೆಯು ಕೆಲಸಕ್ಕೆ ಹೋಗುತ್ತಾರೆ ಎಂದೋ ಅಥವಾ 
ತಾಯಿಯು ಅಡುಗೆ ಮಾಡುತ್ತಾರಾಧ್ದರಿಂದ ಹೆಚ್ಚಾಗಿ ಆಕೆಯೇ 
ನೀರನ್ನು ತರುತ್ತಾರೆ ಎಂದಾಗಿದ್ದಿತು. ಇಂತಹ ಉತ್ತರಗಳಂದ 
ಮನೆಯ ಬಗೆಗಿನ ಮಕ್ನಕ ದೃಷ್ಠಿಕೋನವನ್ನು ಅರ್ಥ 
ಮಾಡಿಕೊಂಡೆವು. ಮುಂದೆ ಇದರ ಬಣ್ಣೆ ಮತ್ತಷ್ಟು ವಿವರವಾಗಿ 
ಕೆಲಸ ಮಾಡಬಹುದು. 


ಚಟುವಟಿಕೆಯ ಅವಧಿ 2 


ಏನು : ಹಳ್ಳಿ ಮತ್ತು ಅದರ ನೀರಿನ ಮೂಲ ( ಕೊಳ ) ಇವುಗಳ 
ನಡುವಿನ ಸಂಬಂಧದ ಅರಿವು 


ಏಕೆ: ಹಳ್ಳಿಯ ನಾಗರೀಕರ ಕಾಳಜಗಳು ಮತ್ತು ಸೂಚಿತ 
ಪರಿಹಾರಗಳೂ ಸೇರಿದಂತೆ ಸ್ಥಳೀಯ ಕೊಳದ ಜೊತೆಗೆ ಅವರ 
ಸಂಬಂಧಗಳು 


ಹೇಗೆ: ಮಕ್ಕಳು ಕೊಳಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಮತ್ತು 


ಕಾಳಜಗಳನ್ನು ಗುರುತಿಸಿ ಮಾತನಾಡುವುದನ್ನು 
ಕೇಳಸಿಕೊಳ್ಳುವುದು. ರಂಗಭೂಮಿ ಚಟುವಟಕೆಯ ಮೂಲಕ 
ಪರಿಹಾರಗಳನ್ನು ಕಂಡುಕೊಳ್ಳುವುದು 


ಶಿಕ್ಷಕಿಯು ಕೊಳದ ಬಗೆಗಿನ ಈ ಕಥೆಯನ್ನು ಮತ್ತೆ ಹೇಳದರು: 
ಆರ್ನಿಯಾ ಎಂಬ ಹಳ್ಳಯಲ್ಲ ಒಂದು ಹಳೆಯ ಕೊಳವಿದೆ. 


ಸುತ್ತಮುತ್ತಲ ಪ್ರದೇಶಗಳ೦ದ ಬರುವ ತ್ಯಾಜ್ಯಗಳಂದ ಈ 
ಕೊಳವು ಕಲುಷಿತಗೊಳ್ಕುತ್ತಿದ್ದು ಕೊಳವು ಚಿಕ್ಷದಾಗುತ್ತಿದೆ. 
ಇದರಿಂದಾಗಿ ಜಾನುವಾರುಗಳಗೆ ಕುಡಿಯಲು ಸಾಕಷ್ಟು ನೀರು 
ಸಿಗುತ್ತಿಲ್ಲ ಮತ್ತು ಭೂಮಿ ಒಣಗುತ್ತಿದೆ. ಕೊಳದ ಈ ಸ್ಥಿತಿಯನ್ನು 
ಗಮನಿಸಿದ ಸೋಫಿಯಾ ಎಂಬ ಹೆಂಗಸು ಸರಪಂಚರಿಗೆ ಹಲವು 
ಬಾರಿ ದೂರು ನೀಡಿ ಆಕೆಯ ಆಡುಗಳು ಮತ್ತು ಇತರರ 
ಜಾನುವಾರುಗಳು ನೀರು ಕುಡಿಯಲು ಆ ಕೊಳವನ್ನು 
ಚೊಕ್ಕಟಗೊಳಸಬೇಕು ಮತ್ತು ಕೊಳವನ್ನು ಚೊಕ್ಕಟವಾಗಿಯೇ 
ಕಾಪಿಟ್ಟುಕೊಳ್ಳಲು ಒಂದು ಪರಿಹಾರವನ್ನು ಹುಡುಕಿಕೊಳ್ಳಬೇಕು 
ಎಂದು ಹೇಆದರು. ಇಷ್ಟಾದರೂ ಸಮಸ್ಯೆ ಹಾಗೆಯೇ 
ಉಳಯುತು. ಈ ಸಂಬಂಧವಾಗಿ ಸಮುದಾಯ ಭವನದಲ್ಲ 
ಒಂದು ಸಭೆಯನ್ನು ಕರೆಯಲಾಯುತು ಮತ್ತು ಸೋಫಿಯಾರನ್ನು 
ಆ ಸಭೆಗೆ ಬರಲು ಸೂಚಿಸಲಾಲಯುತು. ಈಗ ಸಭೆಯಲ್ಲ ನಿರ್ಧಾರ 
ತೆಗೆದುಕೊಳ್ಳಬೇಕಿರುವುದರಿಂದ ಆ ಹಳ್ಳಯವರಲ್ಲ ಒಬ್ಬರಾಗಿ 
ನೀವು ಏನು ಹೇಳ ಬಯಸುತ್ತೀರಿ? ಎಲ್ಲ ಮಕ್ಕಳಗೂ ಹಳ್ಳಿಯವರ 
ಪಾತ್ರವನ್ನು ನೀಡಲಾಲಯುತು. ಅವರೆಲ್ಲ ಸಣ್ಣಸಣ್ಣ ಗುಂಪುಗಳಾಗಿ 
ತಮ್ಮೊಳಗೆ ಚರ್ಜಸಿ ಸರಪಂಚರಿಗೆ ಏನು ಹೇಳಬೇಕೆಂದು 
ಬಯಸುತ್ತಾರೋ ಅದನ್ನು ಬರೆದು ತರಬೇಕೆಂದು ಶಿಕ್ಷಕಿಯು 
ತಿಆಸಿದರು. 


ಕೆಲವು ಮಕ್ಷಳಷ್ಟೇ ಮಾತನಾಡಿದರು: ಅವರೆಲ್ಲ 
ನೆರೆಹೊರೆಯವರೇ ಆಗಿದ್ದರಿಂದ ವಿಷಯಗಳು ಪುನರಾವರ್ತನೆ- 
ಯಾದವು. ಮುಖ್ಯ ವಿಷಯಗಳು ಈ ಕೆಳಗಿನಂತಿವೆ: 


1 ಹಿಂದೆ ಕೆಲವರು ಹಳ್ಳಯ ಈ ಕೊಳದಲ್ಲ ಮೀಯುತ್ತಿದ್ದರು. 
ಹಳ್ಳಯಲ್ಲ ಯಾರಾದರೂ ಸತ್ತಾಗ ಪ್ರತಿಯೊಬ್ಬರೂ ಕೊಳದ 
ಬಳಯ ಮರದ ಕೆಳಗೆ ನಿಲ್ಲುತ್ತಿದ್ದರು ಮತ್ತು ಹಲವರು 
ಕೊಳದಲ್ಲ ಸ್ಥಾನ ಮಾಡುತ್ತಿದ್ದರು. ಈಗ ಮನೆಗಳಗೇ 
ನಲ್ಪ್ಲಯ ನೀರು ಬರಲು ಆರಂಭಸಿದ ಮೇಲೆ ಈ 
ಆಚರಣೆಯು ಅಪರೂಪವಾಗಿದೆ. ಆದರೆ ಪ್ರಾಣಿಗಳಗೆ ಇದೇ 
ನೀರಿನ ಮೂಲವಾಗಿದೆ. 


2. ಹತ್ತಿರದ ಹಳ್ಳಗಳ೦ದ ಕಸವನ್ನು ತಂದು ಇಲ್ಲ ಸುರಿಯುತ್ತಾರೆ. 


3. ಕೆಲವೊಮ್ಮೆ ಸಣ್ಣಪುಟ್ಟ ಪ್ರಾಣಿಗಳು ಈ ಕೊಳದಲ್ಲ ಮುಳುಗಿ 
ಸಾಯುತ್ತಿವೆ. 


ಈ ಸಭೆಯು ನಡೆಯುತ್ತಿದ್ದಾಗ ಮಕ್ಕಳ ನಡುವೆ ಗುಸುಗುಸು 
ನಡೆದಿತ್ತು. ಆಗ ಇಬ್ಬರು ಮಕ್ಕಳು ಸರಪಂಚರಿಗೆ 
ಜಾನುವಾರುಗಳು ಮತ್ತು ಮನೆಯವರು ಆಗಾಧ್ವೆ ಆರೋಗ್ಯ 
ತಪ್ಪುತ್ತಿದ್ದಾರೆ. ಆದ್ದರಿಂದ ಕಸವನ್ನು ಮತ್ತೆಲ್ಲಾದರೂ ಹಾಕಬೇಕು 
ಮತ್ತು ಇದನ್ನು ಎಲ್ಲಾ ಹಳ್ಳಗರಿಗೂ ತಿಳಅಸಬೇಕು ಎಂದು 
ಹೇಳದರು. 


ಚಟುವಟಿಕೆಯ ಅವಧಿ 3 


ಏನ: ಹಳ್ಳಗರು ಮತ್ತು ಸ್ಥಳೀಯ ಕೊಳದ ನಡುವಿರುವ ವಿಶಾಲ 
ಸಂಬಂಧವನ್ನು ಬಳಸಿಕೊಂಡು ಸಮಸ್ಯೆಯನ್ನು 
ಪರಿಹರಿಸುವುದು. 


ಏಕೆ: ಹಳ್ಳಿಯ ಆಡಳತಾತ್ಕಕ ಮತ್ತು ವ್ಯವಸ್ಥಾತ್ಯಕ ಪ್ರಕ್ರಿಯೆಗಳ 
ಬಗ್ಗೆ ಪರಿಚಯ ಮಾಡಿಕೊಳ್ಳುವುದು ಮತ್ತು ಗುರುತಿಸಿರುವ 
ಸಮಸ್ಯೆಗೆ ಮಾನವ ಕೇಂದ್ರಿತ ಪರಿಹಾರಕ್ಕೆ ಸಲಹೆಗಳನ್ನು ಕಲೆ 
ಹಾಕುವುದು 


ಹೇಗೆ: 


1. ಸರಪಂಚರಿಗೆ ಮತ್ತೂ ಏನಾದರೂ ಹೇಳಲು ಇದೆಯೇ 
ಎಂದು ತರಗತಿಯಲ್ಲ ಕೇಳುವುದು 


2. ಆ ಗುಂಪುಗಳು ಈಗ ಸಮುದಾಯ ಭವನಕ್ಕೆ ಹೋಗಿ 
ಅವರಲ್ಲೊಬ್ಬರು ಸೋಫಿಯಾಳ ಪಾತ್ರವನ್ನು ಮಾಡಬೇಕು 


ಎಂದು ಹೇಳುವುದು. ಮಕ್ಕಳು ತಮ್ಮ ವಾದವನ್ನು 
ಸಮರ್ಥವಾಗಿ ಮಂಡಿಸಿ ಕೊಳವು 
ಚೊಕ್ಕಟವಾಗುವಂತೆಯೂ ಮತ್ತು ನೀರು 


ಸುರಕ್ಷಿತವಾಗುವಂತೆಯೂ ಮಾಡಬೇಕು ಎಂದು 
ಹೇಳುವುದು. 


ರಂಗಭೂಮಿ ಚಟುವಟಿಕೆಯ ಮೂಲಕ ಪರಿಹಾರವನ್ನು 
ಹುಡುಕುವುದು 


ಮಕ್ಕಳೆಲ್ಲ ಕುಳತಾದ ನಂತರ ಶಿಕ್ಷಕಿಯು ತಲೆಗೆ ಪೇಟವನ್ನು 
ಧರಿಸಿ ಸರಪಂಚರ ಪಾತ್ರವನ್ನು ವಹಿಸಿಕೊಂಡರು. ಶಿಕ್ಷಕಿಯು 
ಕುರ್ಚಿಯ ಮೇಲೆ ಕುಳತು "ನಿಮ್ಮೆಲ್ಲರಿಗೂ ಸಮುದಾಯ 
ಭವನಕ್ಕೆ ಸ್ವಾಗತ. ಇವತ್ತಿನ ಸಭೆಯಲ್ಲ ನಾವು ನಮ್ಮ ಹಳ್ಳಯ 
ಕೊಳದ ಬದ್ಧೆ ಮಾತನಾಡಬೇಕಾಗಿದೆ. ನೀವೆಲ್ಲ ಈಗ ನಿಮ್ಮ 
ಆತಂಕಗಳನ್ನು ತಿಆಸಿ'. ಎ೦ದು ಹೇಳದರು.ಮಕ್ಕಳು ಸಮಸ್ಯೆಗಳ 
ಬಗ್ಗೆ ಮಾತನಾಡಿದರು. ಸರಪಂಚರು ಗುಂಪಿನ ಎಲ್ಲರಿಗೂ 
ಮಾತನಾಡಲು ಅವಕಾಶ ಸಿಗುತ್ತಿದೆಯೇ ಎಂಬುದನ್ನು 
ಗಮನಿಸಿಕೊಳ್ಳುತ್ತಾ ಆಅಸಿದರು. ಮಕ್ಕಳು ಮಂಡಿಸಿದ ಕೆಲವು 
ಮುಖ್ಯ ಅಂಶಗಳು ಹೀಗಿವೆ: 


1 ಬೇರೊಂದು ಸ್ಥಳದಲ್ಲ ಕಸದ ತೊಟ್ಟಯನ್ನು ಇಡಬೇಕು, ಆಗ 
ನಾವು ಅಲ್ಲ ಕಸವನ್ನು ಸುರಿಯಬಹುದು. 


2. ಕೊಳವನ್ನು ಜೊಕ್ಕಟಗೊಳಸಬೇಕು. ಇಲ್ಲದಿದ್ದರೆ ನಮ್ಮ 
ಜಾನುವಾರುಗಳು ಸಾಯುತ್ತವೆ. 


3. ಕೊಳದ ನೀರನ್ನು ಚೊಕ್ಕಟಗೊಆಸಲು ಮತ್ತೂ ಒಂದು 
ಕಾರಣವಿದೆ: ನಮ್ಮ ಜಾನುವಾರುಗಳು ಆ ನೀರನ್ನು 


ಕುಡಿಯುತ್ತವೆ, ನಾವು ಆ 
ಕುಡಿಯುತ್ತೇವೆ. 


ಪ್ರಾಣಿಗಳ ಹಾಲನ್ನು 


ಕೊನೆಗೂ ಸರಪಂಚರು ಕೊಳವನ್ನು ಚೊಕ್ಕಟಗೊಳಸಲು ಒಪ್ಪಿಗೆ 
ನೀಡುತ್ತಾ, ಕೊಳವನ್ನು ಜೊಕ್ಕಟಗೊಳಸಲು ಸೂಕ್ತ 
ಸಿದ್ಧತೆಗಳನ್ನು ನಾನು ಮಾಡುತ್ತೇನೆ, ಮತ್ತೊಂದು ಕೆಲಸದ 
ನಿಮಿತ್ತ ನಾನೀಗ ಹೊರಡಬೇಕಾಗಿದೆ' ಎಂದು ಹೇಳ, 
ಸರಪಂಚರು ಕುರ್ಜಿಯಿಂದ ಎದ್ದು ತರಗತಿಬುಂದ ಹೊರ 
ನಡೆದರು ಮತ್ತು ಶಿಕ್ಷಕಿಯಾಗಿ ಒಳ ಬಂದರು. ಈ ರೀತಿ 
ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ತರಗತಿಯಲ್ಲ ಶಿಕ್ಷಕಿ 
ಮತ್ತು ಮಕ್ಕಳ ನಡುವಿನ ಸಂಬಂಧವು ಗಟ್ಣಗೊಂಡಿತು. ಅವರು 
ಮುಕ್ತವಾಗಿ ಮಾತನಾಡಲು ಸಾಧ್ಯವಾಯುತು. ಕೆಲವು ಮಕ್ಕಳು, 
ಕೊಳವು ಚೊಕ್ಕಟವಾಗದಿದ್ದರೆ ಕೃಷಿ ಕಾಲುವೆಗಳಲ್ಲ ಅಡೆತಡೆ 
ಉಂಟಾಗಿ ಹೊಲಗದ್ದೆಗಳಗೆ ನೀರು ಹರಿಯುವುದಿಲ್ಲ ಹಾಗೂ 
ದೂರದಿಂದ ನೀರನ್ನು ತರುವಷ್ಣು ಹಣ ತಮ್ಮಲ್ಲಲ್ಲ ಎಂದರು. 
ಮತ್ತೊಂದು ಮಗುವು, ಕಸವನ್ನು ಹಾಕುವುದರಿಂದ ಕೊಳವು 
ಸಂಪೂರ್ಣವಾಗಿ ಅನುಪಯೋಗಿ ಆಗುವುದಲ್ಲದೆ ಅಂತರ್ಹಲದ 
ಗುಣಮಟ್ಟವೂ ಕುಸಿಯುತ್ತದೆ ಎಂದು ಹೇಳತು. ಎಲ್ಲರೂ 
"ಹಾಗಾದರೆ ನಾವು ಏನು ಮಾಡುವುದು? ನಮ್ಮ ಪ್ರಾಣಿಗಳು 
ನೀರು ಕುಡಿಯಲು ಎಲ್ಲಗೆ ಹೋಗಬೇಕು?” ಎಂದು ಕೇಆದರು. 


ಈ ರಂಗ ಪ್ರಕ್ರಿಯೆಯಲ್ಲ ಮಕ್ಕಳು ಈ ಹಿಂದಿನಂತೆಯೇ 
ಭಾಗವಹಿಸುತ್ತಿದ್ದರಾದರೂ. ಕೆಲವು ಮಕ್ಕಳು ಇತರರಿಗಿಂತ ಹೆಚ್ಚು 
ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಆದರೆ ಸಂವಾದದಲ್ಪ 
ಸೋಫಿಯಾಳ ಪಾತ್ರವನ್ನು ಒಳಗೊಳ್ಳಲು ವಿಫಲವಾದೆವು. ಅದು 
ಇದ್ದಿದ್ದರೆ ಸರಪಂಚರೊಡನೆಯ ಸಂವಾದವು ಮತ್ತಷ್ಟು 
ಪರಿಣಾಮಕಾರಿಯಾಗಿರುತ್ತಿತ್ತು. 


ಅನುಪಾಲನೆ 


ಹಳ್ಳಯ ಸರಪಂಚನ ಕರ್ತವ್ಯಗಳನ್ನು ಶಿಕ್ಷಕಿಯು ಕಪ್ಪುಹಲಗೆಯ 
ಮೇಲೆ ಬರೆದರು. ಸರ್ಕಲ್‌ ಬಟೈಮಿನ (Circle Time) 
ಸಂವಾದದಲ್ಲ ಕೊಳವನ್ನು ಹಳ್ಳಗರ ಸಹಾಯದಿಂದ ಹೇಗೆ 
ಚೊಕ್ಕಟಗೊಳಸುವುದು ಎಂದು ಚರ್ಚೆ ನಡೆಯುತು. ಮಕ್ಕಳು 
ಅವರ ಚಿಂತನೆಗಳನ್ನು ಮತ್ತು ಅಂತಿಮ ತೀರ್ಮಾನಗಳನ್ನು 
ಬರೆಯಲು ಸಹಾಯ ಮಾಡುವ ಮೂಲಕ ಶಿಕ್ಷಕರು ಇಡೀ 
ಪ್ರಕ್ರಿಯೆಯಲ್ಲ ಮಕ್ಕಳಗೆ ಬೆಂಬಲ ನೀಡಿದರು. 


ಪರಿಣಾಮಕಾರಿತ್ವದ ಪರ್ಯಲೋಚನೆ 


ಸಂವಾದಗಳ ಮೂಲಕ ಹಳ್ಳಯ ಸರಪಂಚರ ಜವಾಬ್ದಾರಿಗಳು 
ಏನು ಎಂಬುದನ್ನು ಮಕ್ಕಳು ತಿಆದುಕೊಳ್ಳಲು ಸಾಧ್ಯವಾಯುತು. 
ಎಷ್ಟೋ ಮಕ್ಕಳಗೆ ಸರಪಂಚರು ಯಾರು ಎಂಬುದೇ 
ತಿಆದಿಲ್ಲದಿದ್ದರೂ, ಅವರಿಗೆ ಇತರ ಎಷ್ಟೋ ಜವಾಬ್ದಾರಿಗಳು ಇವೆ 
ಎಂಬುದನ್ನು ತಿಜಆಯಲು ಸಾಧ್ಯವಾಯುತು: ಉದಾಹರಣೆಗೆ, 


ಹಳ್ಳಗರಿಗೆ ಆಧಾರ್‌ ಕಾರ್ಡ್‌ಗಳನ್ನು ವ್ಯವಸ್ಥೆ ಮಾಡುವುದು 


ಇತ್ಯಾದಿ. ಉಪಸಂಹಾರ 


ಸಾಮಾನ್ಯವಾಗಿ ಮಕ್ಕಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು 
ಶಾಲಾ ವಾತಾವರಣ ಮತ್ತು ತರಗತಿಯ ಕಲಅಕಾ ಪ್ರಕ್ರಿಯೆಯಲ್ಲ 
ಹಿಂಜರಿಯುತ್ತಾರೆಂದು ನಮ್ಮ ನಿಯಮಿತ ಶಾಲಾ ಭೇಟಗಳಲ್ಪ 
ಕಂಡುಕೊಂಡಿದ್ದೆವು. ಹಾಗಾಗಿ ಅನಿಸಿಕೆಗಳನ್ನು ಹಂಚಿ- 
ಕೊಳ್ಳುವುದು ಮತ್ತು ಪರಿಹಾರಗಳನ್ನು ಹುಡುಕುವುದು 
ಇಂತಹವು ಉಪೇಕ್ಷಿಸಲ್ಪಡುತ್ತವೆ ಮತ್ತು ಇದೇ ಗುಣವು ಮಕ್ಕಳ 
ಮೂಲ ಪ್ರಕೃತಿ ಅಥವಾ ಸ್ವಭಾವದಲ್ಲ ಊರಿಬಡುತ್ತದೆ. ಒಂದು 
ಮಗುವು ತನ್ನ ಸುತ್ತಅನ ಪರಿಸರದೊಳಗಿನ ಆತ್ಮೀಯ 
ಸಂಬಂಧವನ್ನು ಮತ್ತೆಮತ್ತೆ. ಖೇರೆಬೇರೆ  ಬಗೆಯಲ್ಪ 
ಅನ್ನೇಷಿಸುತ್ತಲೇ ಇರಬೇಕು. ಆಗ ಮಾತ್ರ ಒಂದು ಮಗು ಉತ್ತಮ 
ಪ್ರಜೆಯಾಗಿ ತನ್ನ ಸುತ್ತಅನ ಪರಿಸರದೊಡನೆಯ ಸಂಬಂಧವನ್ನು 
ಕಂಡುಕೊಂಡು ಅದನ್ನು ರಕ್ಷಿಸಲು ಸಾಧ್ಯವಾಗುತ್ತದೆ. 


ಅವರು ತಯಾರಿಸಿದ ಪಟ್ಟಿಯನ್ನು ಮುಂದೇನು ಮಾಡುವುದು 
ಎಂದು ಮಕ್ಕಕೊಡನೆ ಚರ್ಚೆ ನಡೆಸಿದೆವು. ಕೆಲವರು ಅದನ್ನು 
ಸರಪಂಚರಿಗೆ ಕೊಡುವುದಾಗಿ ಹೇಳದರೆ  ಉಳದವರು 
ಇಟ್ಟುಕೊಳ್ಳಬೇಕು ಎ೦ದು ಬಯಸಿದರು. ಮತ್ತೂ ಕೆಲವರು ತಮ್ಮ 
ಮನೆಯ ಕಸವನ್ನು ತೆಗೆದುಕೊಂಡು ಸರಿಯಾದ ಜಾಗದಲ್ಲಿ 
ವಿಲೇವಾರಿ ಮಾಡುವುದಾಗಿ ಹೇಆದರು. 


ಈ ಚಟುವಟಕೆಯ ಮುಂದುವರಿಕೆಯಾಗಿ ಹಳ್ಳಯಲ್ಲನ ನೀರಿನ 
ವ್ಯವಸ್ಥೆ ಮತ್ತು ನೀರಿನ ಸರಬರಾಜು ಇದರ ಬಗ್ಗೆ ಚರ್ಚೆ 
ಮಾಡಬಹುದು. ಅದರಲ್ಲೂ ಮುಖ್ಯವಾಗಿ 4ನೇ ತರಗತಿಯಲ್ಲ; 
ಇದಕ್ಕೆ ಸಂಬಂಧಪಟ್ಟ ವಿಷಯಗಳ ಬಣ್ಣೆ ನೀರು ತರುವುದು ಮತ್ತು 
ಅಂಗ ಸಂವೇದನೆ ಹಾಗೂ ಮನೆಯಲ್ಲ ನೀರಿನ ಅಮೂಲ್ಯತೆ 
ಮುಂತಾದವುಗಳ ಬಣ್ಣೆ ಚಟುವಟಕೆಗಳನ್ನು ಮಾಡಬಹುದು. 


ರಾಜ್‌ಕುಮಾರ್‌ ರಜಿಕ್‌ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌, ಟಲೋಂಕ್‌ನಲ್ಲ ಶಿಕ್ಷಣದಲ್ಲ ರಂಗ ಚಟುವಟಕೆಯ ಸಂಪನ್ಯೂಲ 
ವ್ಯಕ್ತಿಯಾಗಿದ್ದಾರೆ. ಅವರು ಒಬ್ಬ ರಂಗಕರ್ಮಿ - ನಾಟಕಕಾರ ಮತ್ತು ನಟ. ಹಲವಾರು ರಾಜ್ಯಗಳ ಅನೌಪಚಾರಿಕ ಕಅಕಾ ಸಮುದಾಯಗಳಲ್ಲ 
ಮತ್ತು ವಸತಿಹೀನ ಮಕ್ಕಳು ಮತ್ತು ಯುವಕರು, ಬಾಲ ಕಾರ್ಮಿಕರು, ಬಾರ್‌ ನರ್ತಕಿಯರು, ಲೈಂಗಿಕ ಕಾರ್ಯಕರ್ತೆಯರು ಇಂತಹವರ 
ಗುಂಪುಗಳ್ಲ ಸಾಮಾಜಕ ಅಭವೃದ್ಧಿ ಮತ್ತು ಸಂಘರ್ಷ ನಿರ್ವಹಣಿಯ ಬಗ್ದೆ ಕೆಲಸ ಮಾಡುತ್ತಾರೆ. ಇವರು ನಾಟಕ ನಿರ್ಮಾಣಕ್ಕೆ 
ಬೆಂಗಳೂರಿನ ಇಂಡಿಯಾ ಫೌಂಡೇಷನ್‌ ಫಾರ್‌ ದಿ ಆರ್ಟ್‌ ಮತ್ತು ಸಂಸ್ಸೃತಿ ಸಚಿವಾಲಯ, ಭಾರತ ಸರ್ಕಾರ ಇವುಗಳಂದ 
ಅನುದಾನವನ್ನು ಪಡೆದಿದ್ದಾರೆ. ಇನ್‌ಲಾಕ್‌ ಫೌಂಡೇಷನ್‌, ಮುಂಬೈನ ರಂಗ ಪ್ರಶಸ್ತಿ ಪುರಸ್ಥ ತರಾಗಿರುವ ರಜಕ್‌ ಅವರು ಹೈದರಾಬಾದಿನ 
ಕೇಂದ್ರೀಯ  ವಿಶ್ವವಿದ್ಯಾನಿಲಯದಲ್ಲ ಅತಿಥಿ ಉಪನ್ಯಾಸಕರಾಗಿದ್ದಾರೆ ( ಶಿಕ್ಷಣದಲ್ಲ ರಂಗ ಚಟುವಟಕೆ). ಇವರನ್ನು 
rajkumar.rajak@azimpremijifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಜನಾರ್ದನ ಪಿ.ಎಸ್‌. | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


58 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


